ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 


: 1109 
: 13.03.2020 

: ಶ್ರೀಮತಿ ಎಸ್‌. ವೀಣಾ ಅಚ್ಛಿಯ್ಯ 

: ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 


ಮತ್ತು ಸಂಸ್ಕತಿ ಹಾಗೂ ಯುವ 


ಕ್ರೀಡಾ ಸಚಿವರು 


ಸಬಲೀಕರಣ ಮತ್ತು 


ಸರ್ಕಾರ ರೂಪಿಸಿರುವ ದೀರ್ಣ್ವಕಾಲಿಕ 


ಯೋಜನೆಗಳೇನು; 3 
ಯೋಜನೆ/ಸೌಲಭ್ಯಗಳ 
ಅನುಷ್ಠಾನಕ್ಕಾಗಿ ಜಿಲ್ಲೆಯಲ್ಲಿ ಈ ವರ್ಷ 
ವಿನಿಯೋಗಿಸುತಿರುವ ಅನುದಾನದ 
ವಿವರ ನೀಡುವುದು? 


ಕ್ರ ಪ್ರಶ್ನೆ ಉತ್ತರ 

ಸಂ 

ಅ | ಕೊಡಗು ಜಿಲ್ಲೆಯಲ್ಲಿ ಖ್ಯಾತಿ ಪಡೆದಿರುವ।) ಬಂದಿದೆ. 
ಕ್ರೀಡಾ ಹಾಸ್ಟಲ್‌ ಹಾಗೂ ತರಬೇತಿ 
ಕೇಂದ್ರಗಳಲ್ಲಿ ಎವಿಶ್ವದರ್ಜಿಯ 
ಸೌಲಭ್ಯಗಳ ಕೊರತೆ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಆ | ಬಂದಿದ್ದಲ್ಲಿ, ಶ್ರೇಷ್ಠ ಗುಣಮಟ್ಟದ | ಕೊಡಗು ಜಿಲ್ಲೆಯ ಕ್ರೀಡಾ ಹಾಸ್ಟೆಲ್‌ ಮತ್ತು ತರಬೇತಿ 
ಸೌಲಭ್ಯಗಳನ್ನು ಒದಗಿಸಲು ಪ್ರಸಕ್ತ | ಕೇಂದ್ರಗಳಲ್ಲಿ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ 
ಆರ್ಥಿಕ ವರ್ಷದಲ್ಲಿ ಸರ್ಕಾರ | ನಿಟ್ಟಿನಲ್ಲಿ ಕೆಳಕಾಣಿಸಿದ ಕುಮ ಕೈಗೊಳ್ಳಲಾಗಿದೆ. 
ಕೈಗೊಂಡಿರುವ ಕಾರ್ಯಕ್ರಮಗಳೇನು; 

1. ಕೊಡಗು ಜಿಲ್ಲೆಯ ಕೂಡಿಗೆ ಕ್ರೀಡಾ ವಸತಿ ಶಾಲೆಯಲ್ಲಿ ರೂ 
342.05 ಲಕ್ಷ ವೆಚ್ಚದಲ್ಲಿ ಅಂತರ-ರಾಷ್ಟ್ರೀಯ ಗುಣಮಟ್ಟಿದ 
ಸಿಂಥೆಟಿಕ್‌ ಹಾಕಿ ಟರ್‌ ಅಳವಡಿಸಲಾಗಿದ್ದು, ಕಾಮಗಾರಿ 
ಅಂತಿಮ ಹಂತದಲ್ಲಿದೆ. 

2. ಸೋಮವಾರಪೇಟೆಯಲ್ಲಿ ಅಂತರ-ರಾಷ್ಟೀೀಯ 
ಗುಣಮಟ್ಟದ ಹಾಕಿ ಟರ್‌ ಅಳವಡಿಸುವ ಕಾಮಗಾರಿ 
ಪ್ರಗತಿಯಲ್ಲಿದೆ. 

3. ಸರ್ಕಾರದ ಆದೇಶ ಸಂಖ್ಯೆ: ವೈಎಸ್‌ ಡಿ/ಇಪಿಇ/36/2019, 
ಬೆಂಗಳೂರು, ದಿನಾಂಕ” 06-01-2020 ರನ್ವಯ 
ಮಡಿಕೇರಿಯಲ್ಲಿ ರೂ 250.00 ಲಕ ವೆಚ್ಚದಲ್ಲಿ ಕ್ರೀಡಾ ವಸತಿ 
ನಿಲಯ ಕಟ್ಟಿಡ ನಿರ್ನಿಸಲು ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 

ಇ | ಕೀಡಾಪಟುಗಳಿಗೆ ಅಂತರರಾಷ್ಟೀಯ | ಕ್ರೀಡಾಪಟುಗಳು ಅಂತರ-ರಾಷ್ಟೀಯ ಮಟ್ಟದ ಸ್ಪರ್ಧೆಗೆ 
ಮಟ್ಟದಲ್ಲಿನ ಸ್ಪರ್ಧೆಗೆ ಅನುವಾಗಲು | ಸಿದ್ದರಾಗಲು ಕೆಳಕಾಣಿಸಿದ ಪ್ರಮುಖ ಸೌಲಭ್ಯಗಳನ್ನು 


ಕಲ್ಪಿಸಲಾಗಿದ್ದು, ದೀರ್ಣಕಾಲೀನ ಯೋಜನೆ ರೂಪಿಸಲಾಗಿದೆ. 


ಅ. ವಿಶ್ವ ದರ್ಜೆಯ ಕ್ರೀಡಾ ಮೂಲಭೂತ ಸೌಕರ್ಯಗಳು: 


il; 


ಕೊಡಗು ಜಿಲ್ಲೆಯ ಕೂಡಿಗೆ ಕ್ರೀಡಾ ಶಾಲೆಯಲ್ಲಿ ಅಂತರ- 
ರಾಷ್ಟೀಯ ಗುಣಮಟ್ಟದ ಸಿಂಥೆಟಿಕ್‌ ಅಥ್ಲೆಟಿಕ್‌ ಟ್ರ್ಯಾಕ್‌ 
ಅಳವಡಿಸಲಾಗಿದ್ದು, ಕ್ರೀಡಾಪಟುಗಳ ಬಳಕೆಯಲ್ಲಿದೆ. 


2. ಹಾಕಿ ಕ್ರೀಡಾಪಟುಗಳ ತರಬೇತಿಗಾಗಿ ಅಂತರ-ರಾಷ್ಟಿೀಯ 


A 


ಗುಣಮಟ್ಟದ ಹಾಕಿ ಟರ್ಫ್‌ ಅಳವಡಿಸುವ ಕಾಮಗಾರಿ 
ಅಂತಿಮ ಹಂತದಲ್ಲಿದೆ. ಸದರಿ ಕಾಮಗಾರಿಗೆ 
ಸಂಬಂಧಿಸಿದಂತೆ ಲೆಟರ್‌ ಆಫರ್‌ ಕೆಡಿಟ್‌ ಒಟ್ಟು 
ಮೊತ್ತವಾದ ರೂ 19278 ಲಕ್ಷಗಳಲ್ಲಿ, ಪ್ರಸಕ್ತ ಸಾಲಿನಲ್ಲಿ 
ರೂ 49.00 ಲಕ್ಷ ಪೆಚ್ಚ ಭರಿಸಲು ಕ್ರಮ ವಹಿಸಲಾಗಿದೆ. 
ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಕ್ರೀಡಾ ವಸತಿ ನಿಲಯದ 
ಕ್ರೀಡಾಪಟುಗಳ ತರಬೇತಿಗೆ ಅನುಕೂಲವಾಗುವಂತೆ ಹಾಕಿ 
ಮೈದಾನಕೆ ಅಂತರ-ರಾಷ್ಟಿನಿಯ ಗುಣಮಟ್ಟದ ಹಾಕಿ 
ಟರ್ಫ್‌ ಅಳವಡಿಸಲಾಗಿಯ್ದ, ಕ್ರೀಡಾಪಟುಗಳ ದೈಸಂದಿನ 
ತರಬೇತಿಗೆ ಅವಕಾಶ ಕಲ್ಪಿಸಲಾಗಿದೆ. 
ಸೋಮವಾರಪೇಟೆಯಲ್ಲಿ ಅಂತರ-ರಾಷ್ಟಿನಯ 
ಗುಣಮಟ್ಟದ ಹಾಕಿ ಟರ್ಫ್‌ ಅಳವಡಿಸುವ ಕಾಮಗಾರಿ 
ಪ್ರಗತಿಯಲ್ಲಿದ್ದು, ಸದರಿ ಕಾಮಗಾರಿಯ ಅಂಗವಾಗಿ 
ಆಮದು ಮಾಡಿಕೊಳ್ಳಲಾಗುವ ಹಾಕಿ ಟರ್ಫ್‌ ಸಾಮಗ್ರಿ 
ಬಾಬ್ದು ರೂ 259.00 ಲಕ್ಷ ಮೊತ್ತದ ಲೆಟಿರ್‌ ಆಫ್‌ ಕೆಡಿಟ್‌ 
ತೆರೆಯಲಾಗಿದೆ. 

ವಿರಾಜಪೇಟೆಯಲ್ಲಿ ಒಳಾಂಗಣ ಕ್ರೀಡಾಂಗಣವನ್ನು 
ವಿರ್ನಿಸಲಾಗಿದ್ದು, ಸದರಿ ಕಾಮಗಾರಿ ಬಾಬ್ದು ಪುಸಕ್ತ 
ಸಾಲಿನಲ್ಲಿ ರೂ 131.85 ಲಕ್ಷ ವೆಚ್ಚ ಭರಿಸಲಾಗಿರುತ್ತದೆ. 
ಕೊಡಗು ಜಿಲ್ಲೆಯ ಕೂಡಿಗೆ ಕ್ರೀಡಾ ಶಾಲೆಯಲ್ಲಿ ಹೊಸ 
ಶೌಚಾಲಯಗಳ ನಿರ್ಮಾಣ, ಅಡುಗೆ ಮನೆ, ಊಟದ 
ಕೊಠಡಿ ಹಾಗೂ ದಾಸ್ತಾನು ಕೊಠಡಿಯ ವಿಸ್ತರಣೆ ಹಾಗೂ 
ನವೀಕರಣ ಮತ್ತಿತರ ಕಾಮಗಾರಿಗಳನ್ನು 
ಫೈಗೆತ್ತಿಕೊಳ್ಳಲಾಗಿದ್ದು, 2019-20 ನೇ ಸಾಲಿನಲ್ಲಿ ಒಟ್ಟು ರೂ 
10000 ಲಕ್ಷ ವೆಚ್ಚ ಭರಿಸಲಾಗಿಯ್ದ, ಕಾಮಗಾರಿ 
ಪ್ರಗತಿಯಲ್ಲಿದೆ. ಅಲ್ಲದೇ, ಕ್ರೀಡಾಪಟುಗಳ ಸುರಕ್ಷತೆಗಾಗಿ 
ಸಿ.ಸಿ.ಟಿ.ವಿ. ಅಳವಡಿಸಲಾಗಿದ್ದು, ದೈನಂದಿನ 
ಅಗತ್ಯತೆಗಳಾದ ಹಾಸಿಗೆ, ಹೊದಿಕೆ ಮತ್ತಿತರ 
ಸಾಮಗಿಗಳನ್ನು ನೀಡಲು ಆಬ್ಯತೆ ನೀಡಲಾಗಿದೆ. 


ಆ: ಕ್ರೀಡಾಪಟುಗಳನ್ನು _ ಉತ್ತೇಜಿಸಲು ಹಮ್ಮಿಕೊಂಡ 


ಕಾರ್ಯಕ್ರಮಗಳು: 


| 


ಕ್ರೀಡಾ ವಿದ್ಯಾರ್ಥಿ ವೇತನ: ಕ್ರೀಡಾಪಟುಗಳನ್ನು 
ಉತ್ತೇಜಿಸಲು ಪ್ರತಿಭಾವಂತ ಮಾಧ್ಯಮಿಕ ಶಾಲಾ ಹಂತದ 
ಕಿಡಾಪಟುಗಳಿಗೆ ಕ್ರೀಡಾ ವಿದ್ಯಾರ್ಥಿ ಬೇತನ 
ನೀಡಲಾಗುತ್ತಿದ್ದು, 2019-20 ಸೇ ಸಾಲಿನಲ್ಲಿ ಒಟ್ಟು 28 
ಕ್ರೀಡಾಪಟುಗಳಿಗೆ ರೂ 2.80 ಲಕ್ಷ ವಿತರಿಸಲಾಗಿದೆ. 


. ಪ್ರತಿಭಾವಂತ ಕ್ರೀಡಾಪಟುಗಳು ಶೈಕ್ತಣಿಕ ಶುಲ್ಕ 


ಮರುಪಾವತಿ: ಈ ಕಾರ್ಯಕ್ರಮದಡಿ ಪ್ರತಿಭಾವಂತ 
ಕ್ರೀಡಾಪಟುಗಳ ಶೈಕ್ಷಣಿಕ ಶುಲ್‌ಕ ಮರುಪಾಬತಿ 


ಮಾಡಲಾಗುತ್ತಿದೆ. 2019-20 ನೇ ಸಾಲಿನಲ್ಲಿ ಒಬ್ಬ 


ಕ್ರೀಡಾಪಟುವಿಗೆ ರೂ 11,235/- ಮೊತ್ತದ ಶೈಕ್ಷಣಿಕ ಶುಲ 
ಮರುಪಾವತಿ ಮಾಡಲಾಗಿರುತ್ತದೆ. 


ಪದಕ ವಿಜೇತ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ: 


ಮಾನ್ಯತೆ ಪಡೆದ ಕ್ರೀಡಾಕೂಟಿಗಳಲ್ಲಿ ಪದಕ 
ವಿಜೀತರಾಗುವ ಕ್ರೀಡಾಪಟುಗಳಿಗೆ ನಿಗಧಿತ ಮೊತ್ತದ 
ನಗದು ಬಹುಮಾನ ನೀಡಲಾಗುತ್ತಿದೆ. ಈ 
ಕಾರ್ಯಕ್ರಮದಡಿ ಒಲಿಂಪಿಕ್ಸ್‌ ನಲ್ಲಿ ಚಿನ್ನ, ಬೆಳ್ಳೆ ಮತ್ತು 
ಕಂಚಿನ ಪದಕ ಗೆಲ್ಲುವ ಕ್ರೀಡಾಪಟುಗಳಿಗೆ ಕ್ರಮವಾಗಿ ರೂ 
500 ಕೋಟಿ, ರೂ 3.00 ಕೋಟಿ ಮತ್ತು ರೂ 200 ಕೋಟಿ 
ನಗದು ಬಹುಮಾನ ಘೋಷಿಸಲಾಗಿದೆ. 2019-20 ನೇ 
ಸಾಲಿನಲ್ಲಿ ಏಷ್ಯನ್‌ ಗೇಮ್ಸ್‌ ಕಂಚಿನ ಪದಕ ವಿಜೇತರಾದ 
ಹಾಕಿ ಕೀಡಾಪಟಿ ಶ್ರೀ ಎಸ್‌.ವಿ. ಸುನೀಲ್‌ ಇವರಿಗೆ ರೂ 
8.00 ಲಕ್ಷ ನಗದು ಬಹುಮಾನ ವಿತರಿಸಲಾಗಿದೆ. 


ಪರಿಶಿಷ್ಟ ಜಾತಿ ಮತು, ಪರಿಶಿಷ್ಟ ಪಂಗಡದ 


ಕ್ರೀಡಾಪಟುಗಳಿಗೆ ವಿಶೇಷ ಪ್ರೋತ್ಸಾಹಧನ: ಈ 
ಕಾರ್ಯಕ್ರಮದಡಿ ಅಂತರ-ರಾಷ್ಟೀಯ, ರಾಷ್ಟೀಯ 
ಮತ್ತು ರಾಜ್ಯ ಮಟ್ಟಿದ ಮಾನ್ಯತೆ ಪಡೆದ 
ಕ್ರೀಡಾಕೂಟಗಳಲ್ಲಿ ಪದಕ ವಿಜೀತ ಕ್ರೀಡಾಪಟುಗಳಿಗೆ 
ಕ್ರಮವಾಗಿ ರೂ 5.00 ಲಕ್ಷ, ರೂ 3.00 ಲಕ್ಷ ಮತ್ತು ರೂ 1.00 
ಲಕ್ಷ ವಿಶೇಷ ಪ್ರೋತ್ಸಾಹಧನ ನೀಡಲಾಗುತ್ತಿದೆ. 2019-20 
ನೇ ಸಾಲಿನಲ್ಲಿ ಕೊಡಗು ಜಿಲ್ಲೆಯ 06 ಪರಿಶಿಷ್ಠ ಜಾತಿಯ 
ಮತ್ತು ಒಬ್ಬರು ಪರಿಶಿಷ್ಟ ಪಂಗಡದ ಪ್ರತಿಭಾವಂತ 
ಕ್ರೀಡಾಪಟುಗಳಿಗೆ ಒಟ್ಟು ರೂ 9.00 ಲಕ್ಷ ವಿತರಿಸಲಾಗಿದೆ. 


. ಸ್ಲ್ಫೋರ್ಟ್‌ ಅಕಾಡೆಮಿ ಫಾರ್‌ ಎಕ್ಸಲೆನ್ಸ್‌: ಈ 


ಕಾರ್ಯಕ್ರಮದಡಿ ಒಲಿಂಪಿಕ್‌, ಏಷ್ಯನ್‌ ಗೇಮ್ಸ್‌ ಮತ್ತು 
ಕಾಮನ್‌ ವೆಲ್‌ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತರಾಗುವ 
ಸಂಭಾವ್ಯ ಯುವ ಕ್ರೀಡಾಪಟುಗಳಿಗೆ ಕ್ರೀಡಾ ತರಬೇತಿ, 
ಕೀಡಾ ಕಿಟ, ಪ್ರಯಾಣ ವೆಚ್ಚ ಇತ್ಯಾದಿಗಳಿಗಾಗಿ 
ಸಹಾಯಧನ ನೀಡಲಾಗುತ್ತಿದೆ. 


| ಸರ್ಕಾರದ ಆದೇಶ ಸಂಖ್ಯೆ: ವೈಎಸ್‌ ಡಿ/ಇಪವಿಇ/29/ 2019, 


ಬೆಂಗಳೂರು, ದಿವಾಂಕ: 28-11-2019 ರನೈಯ ಕ್ರೀಡಾ 
ವಸತಿ ಶಾಲೆ/ನಿಲಯದ ಕ್ರೀಡಾಪಟುಗಳ ಊಟೋಪಹಾರ 
ದಿನಭತ್ಯೆಯನ್ನು ಭಾರತೀಯ ಕ್ರೀಡಾ ಪ್ರಾಧಿಕಾರದ 
ಮಟ್ಟಿಕೆ ಹೆಚ್ಚಿಸಲಾಗಿದ್ದು, 5 ರಿಂದ 10 ನೇ ತರಗತಿವರೆಗಿನ 


ಕ್ರೀಡಾಪಟುಗಳಿಗೆ ದಿನ ಒಂದಕ್ಕೆ ಒಬ್ಬರಿಗೆ ರೂ ೭೦೨/- 
ಹಾಗೂ ಪ್ರಥಮ ಪಿಯುಸಿ ಮತ್ತು ಮೇಲ್ಪಟ್ಟ 
ಕ್ರೀಡಾಪಟುಗಳಿಗೆ ದಿನ ಒಂದಕೆ, ಒಬ್ಬರಿಗೆ ರೂ 300/- 
ಊಟೋಹಹಾರದ ಬಾಬ್ದು ನಿಗಧಿಪಡಿಸಿದೆ. ಸದರಿ 
ಪರಿಷತ ಮೆನು ಪಟ್ಟಿಯಂತೆ ಆಹಾರ ಪೂರೈಕೆಯು 


ಕ್ರೀಡಾಪಟುಗಳಿಗೆ ಉನ್ನತ ಗುಣಮಟ್ಟದ 
ಪೌಷ್ಟಿಕಾಂಶಯುಕ್ತ ಆಹಾರ ಪೂರೈಕೆಗೆ 
ಸಹಕಾರಿಯಾಗಲಿಯ್ದ, ಕ್ರೀಡಾ ಪ್ರದರ್ಶನ 


ಉತ್ತಮಗೊಳ್ಳಲು ಪೂರಕವಾಗಿದೆ. ಪುಸ್ತುತ ಪರಿಷ್ಕೃತ 
ಮೆನು ಪಟ್ಟಿ ಅನುಸಾರ ಊಟೋಪಹಾರ ಸರಬರಾಜು 
ಮಾಡುವ ಬಗ್ಗೆ ಟೆಂಡರ್‌ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 


ಪೈಎಸ್‌ ಡಿ-/ಇಬಿಬಿ/33/2020 


pa (J 
\e Dp) 
Pad 
(ಸಿ. ಟಿ. ರವಿ) 


೨ 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


